ಮಾಧ್ಯಮಿಕ ಶಾಲೆಗಾಗಿ ಸಮಸ್ಯಗಳ 


ಸಮಸ್ಥೆಗಳ ಸಂಪಾದಕರು: ನಾವು ಮರು ಅಭ್ಯಾಸ ಮಾಡಿದ "ಮಿಡಲ್‌ ಪ್ರಾಬ್ಲಮ್‌; ನಿಮಗೆ ಇಷ್ಟವಾಯಿತು ಮತ್ತು ನಾವು 


ಸ್ನೇಹಾ ಟೈಟಸ್‌ ಮತು ಮಂಡಿಸಿದ ಪರಾಮರ್ಶನ ಹಾಳೆಯು ನಿಮಗೆ ಉಪಯುಕ್ತವಾಗಿದೆ ಎಂಬ ಭರವಸೆ 
ಆತಾರಾಮನ್‌ ಆರ್‌ ನಮ್ಮದಾಗಿದೆ. ಈ ಸಂಚಿಕೆಯಲ್ಲಿ ಶೀಟ್‌ನಲ್ಲಿ ನೀಡಿರುವ ಗುಣಗಳಿಗೆ ಅನುಗುಣವಾದ 
* ಕೆಲವು ಆಸಕ್ತಿಕರ ಸಮಸ್ಯೆಗಳನ್ನು ಹೋಲಿಸುವುದರ ಮೇಲೆ ಕೇಂದ್ರೀಕರಿಸುವುದನ್ನು 
ಮುಂದುವರಿಸೋಣ. 
ಸಮಸ್ಯೆ VI-1-M.1 


25ರಮೌಲ್ಕದ ಒಂದು ನಾಣ್ಣವನ್ನು 1, 3, 5 ರ ಮೌಲ್ಕದ 10 ನಾಣ್ಣಗಳಿಗೆ ಅದಲುಬದಲು 
ಮಾಡಿಕೊಳ್ಳಬಹುದೆ? ಇದು ಸಾಧ್ಯವಿದ್ದರೆ, ಹೇಗೆ ಎಂದು ವಿವರಿಸಿ. ಇದು 
ಸಾಧ್ಧವಿಲ್ಲದಿದ್ದಲ್ಲಿ ಹಾಗಿದ್ದರೆ ದತ್ತ ಸಂಖ್ಛೆಗಳಲ್ಲಿ ಯಾವುದಾದರೂ ಒಂದು ಸಂಖ್ಛೆಯನ್ನು 
(ಹಾಗೂ ಒಂದೇ ಒಂದನ್ನು ಮಾತ್ರ) ಬದಲಿಸುವುದರ ಮೂಲಕ ಹೇಗೆ ಅದಲು ಬದಲು 
ಮಾಡಿಕೊಳ್ಳಬಹುದು ಎಂಬುದನ್ನು ವಿವರಿಸಿ. 


ಸಮಸ್ಯೆ VI-1-M.2 

ಒಂದು 17 ಅಂಕಿಗಳ ಸಂಖ್ದೆಯನ್ನು ತೆಗೆದುಕೊಂಡು ಅದನ್ನು 
ಹಿಂದುಮುಂದಾಗಿಸುವುದರ ಮೂಲಕ ಹೊಸ ಸಂಖ್ಲೆಯೊಂದನ್ನು ಪಡೆಯಲಾಯಿತು. ರಃ 
ಎರಡು ಸಂಖ್ದೆಗಳನ್ನು ಕೂಡಲಾಯಿತು. ಬಂದ ಮೊತ್ತದಲ್ಲಿ ಕನಿಷ್ಠ ಒಂದು ಸಮ ಸಂಖ್ನಿ 
ಇದೆಯೆಂಬುದನ್ನು ಸಾಧಿಸಿ. 18 ಅಂಕಿಗಳ ಸಂಖ್ದೆಗೂ ಇದೇ ನಿಜವೇ 
ಅನ್ಹಯವಾಗುವುದಿಲ್ಲವೆಂದಾದರೆ, ಒಂದು ಅಪವಾದವನ್ನು (ಎಕ್ನೆಷ್ಟನ್‌) ತೋರಿಸಿ. 


ಸಮಸ್ಯೆ VI-1-M.3 

ನಾಲ್ಕು 1 ಗಳನ್ನು ಮತ್ತು ಐದು 0 ಗಳನ್ನು ಒಂದು ವೃತ್ತದ ಸುತ್ತ ಯಾವುದೇ ಕ್ರಮದಲ್ಲಿ 
ಇರಿಸಿ. ಈಗ ಯಾವುದೇ ಎರಡು ಸಂಖ್ಛೆಗಳ ಮದ್ದ, ಆ ಸಂಖ್ಛೆಗಳು ಬೇರೆಯವಾಗಿದ್ದರೆ 
ಒಂದು ಸೊನ್ನೆಯನ್ನು ಮತ್ತು ಒಂದೇ ತೆರನಾದ ಸಂಖ್ವೆಯಾಗಿದ್ದರೆ ಒಂದನ್ನೂ ಇರಿಸಿರಿ. 
ನಂತರ ಮೊದಲು ಬರೆದಿದ್ದ ಸಂಖ್ದೆಗಳನ್ನು ಅಳಿಸಿಬಿಡಿ. ಈಗ ಇರುವ ನವೀನ ಸಂಖ್ದೆಗಳ 
ಮೇಲೆಯೂ ಇದೇ ಕ್ರಮವನ್ನು ಪುನರಾವರ್ತಿಸಿರಿ. ವೃತ್ತದಲ್ಲಿರುವ ಎಲ್ಲ 9 ಸಂಖ್ದೆಗಳೂ 
ಒಂದೇ ಅಂಕಿ ಆಗುವವರೆಗೆ ಈ ಆಟಿವು ಮುಂದುವರೆಯುತ್ತದೆ. ಹಾಗಿದ್ದರೆ ರ ಆಟಿವು 
ಎಷ್ಟು ಸ್ಪರಗಳವರೆಗೆ ನಡೆಯುತ್ತದೆ? 


ಈ ಮೂರು ಸಮಸ್ಯೆಗಳನ್ನು ಡಿಮಿಟ್ರಿ ಫೋಮಿನ್‌, ಸೆರ್ಜಿ ಗೆಂಕಿನ್‌ ಮತ್ತು ಇಲಿಯಾ 
ಐಟೆನ್‌ಬರ್ಗ್‌ ರಚಿತ ಕೃತಿಯಾದ ಮ್ಯಾಥಮ್ಯಾಟಿಕಲ್‌ ಸರ್ಕಲ್ಸ್‌ ನಿಂದ ತೆಗೆದುಕೊಳ್ಳಲಾಗಿದೆ. 


ಸಮಸ್ಯೆ VI1-1-M.4 
ಇದೊಂದು ಭಾಗಾಕಾರದ ಆಟಿವಾಗಿದ್ದು ಇದರಲ್ಲಿ 0-9 ಸಂಖ್ಯೆಗಳ ಕಾರ್ಡ್‌ಗಳ ಸೆಟ್‌ ಅನ್ನು 
ಬಳಸಲಾಗುತ್ತದೆ. 


1 ನೆಯ ಆಟಿಗಾರನು ಅಂಕಿಗಳ 10 ಕಾರ್ಡುಗಳಲ್ಲಿ ಯಾವುದಾದರೊಂದನ್ನು ಆಯ್ಕೆ 
ಮಾಡಿಕೊಳ್ಳುತ್ತಾನೆ. 2 ನೆಯ ಆಟಿಗಾರನು ನಂತರ ಉಳಿದ ಕಾರ್ಡುಗಳಲ್ಲಿ 
ಯಾವುದಾದರೂ ಒಂದನ್ನು ಆರಿಸಿಕೊಂಡು ಮೊದಲೇ ಅಲ್ಲಿ ಇರುವ ಕಾರ್ಡಿನ ಬಲಭಾಗಕ್ಕೆ 
ಇರಿಸುತ್ತಾನೆ ಮತ್ತು ಹೀಗೆ ಆರಿಸಿಕೊಂಡು ಇರಿಸುವಾಗ ಆ ಎರಡೂ ಅಕ್ಕಪಕ್ಕದಲ್ಲಿರಿಸಿದ 
ಕಾರ್ಡುಗಳ ಸಂಖ್ಯೆ 2 ರಿಂದ ಭಾಜ್ಯವಾಗುವಂತೆ ಜೋಡಿಸುತ್ತಾನೆ. ಇದೇ ಕ್ರಮದಲ್ಲಿ ಆಟ 


70 ಅಟ್‌ ರೈಟ್‌ ಆ್ಯಂಗಲ್ಸ್‌ | ಸಂಚಿಕೆ 1, ಜನವರಿ 2021 


ಮುಂದುವರೆಯುತ್ತದೆ. ಮೊದಲೇ ಇರಿಸಿದ ಕಾರ್ಡಿನ ಪಕ್ಕಕ್ಕೆ ಮತ್ತೊಂದು ಕಾರ್ಡನ್ನು ಇರಿಸುವುದನ್ನು ಒಬ್ಬರಾದ ಮೇಲೆ ಒಬ್ಬರು 
ಪಾಳಿಯಲ್ಲಿ ಇರಿಸಿಕೊಂಡು ಬರುತ್ತಾರೆ. 


* ಎರಡು ಕಾರ್ಡುಗಳನ್ನು ಇರಿಸಿದ ನಂತರ, ಹಾಗೆ ಸಂಭವಿಸಿದ ಎರಡು ಅಂಕಿಯ ಸಂಖ್ಯೆಯು 2 ರಿಂದ ಭಾಗಿಸುವಂತೆ ಇರಬೇಕು. 
* ಮೂರು ಕಾರ್ಡುಗಳನ್ನು ಇರಿಸಿದ ನಂತರ ಹಾಗೆ ಸಂಭವಿಸಿದ ಮೂರು ಅಂಕಿಗಳ ಸಂಖ್ಯೆಯು 3 ರಿಂದ ಭಾಗಿಸುವಂತೆ ಇರಬೇಕು. 


ನಾಲ್ಕು ಕಾರ್ಡುಗಳನ್ನು ಇರಿಸಿದ ನಂತರ ಹಾಗೆ ಸಂಭವಿಸಿದ ನಾಲ್ಕು ಅಂಕಿಗಳ ಸಂಖ್ಯೆಯು 4 ರಿಂದ ಭಾಗಿಸುವಂತೆ ಇರಬೇಕು. 
ಆಟಿ ಹೀಗೆಯೇ ಮುಂದುವರಿಯುತ್ತದೆ. ಆಟಿಗಾರರು ಒಬ್ಬರ ನಂತರ ಒಬ್ಬರು ಕಾರ್ಡುಗಳನ್ನು ಇರಿಸುತ್ತಾ ಸಾಗುತ್ತಾರೆ - ಯಾರಾದರೂ 
ಒಬ್ಬ ಮುಂದುವರಿಸಲು ಆಗದ ಸ್ಥಿತಿ ಉದ್ಭವಿಸುವವರೆಗೆ. 
ನೀವು ಇಂತಹ ಆಟಿವನ್ನು ಗೆಲ್ಲಬೇಕಾದರೆ ಯಾವುದಾದರೂ ಸೂಕ್ತ ಕ್ರಮ ಇದೆಯೆ? ಈ ಆಟಿದ ನಿಯಮಗಳಿಗೆ ಅನುಸಾರವಾಗಿ ನೀವು 
ರಚಿಸಬಹುದಾದ ಅತಿ ದೀರ್ಪವಾದ ಸಂಖ್ಯೆ ಯಾವುದು? ಎಲ್ಲ ಹತ್ತು ಅಂಕಿಗಳನ್ನು ಬಳಸಿ ಒಂದು ಹತ್ತು ಅಂಕಿಗಳ ಸಂಖ್ಯೆಯನ್ನು 
ಸೃಷ್ಟಿಸುವುದು ಸಾಧ್ಯವೆ? 


ಒಂದಕ್ಕಿಂತ ಹೆಚ್ಚು ಪರಿಹಾರ ಇರುವುದೆ? 
http://nrich.maths.org/796 


ಪರಿಹಾರಗಳು 


ಸಮಸ್ಯೆ VI-1-M.1 

ಈ ಸಮಸ್ಯೆಯನ್ನು ಪರಿಹರಿಸಲು ನಾವು ಕೈಗೊಳ್ಳುವ ಪ್ರಮುಖ ಅಂಶವೆಂದರೆ : ಬೆಸ ಸಂಖ್ಯೆಯಲ್ಲಿರುವ ಬೆಸ ಸಂಖ್ಯೆಗಳ ಮೊತ್ತವು 
ಬೆಸವಾಗಿಯೇ ಇರುತ್ತದೆ ಮತ್ತು ಸಮ ಸಂಖ್ಯೆಯಲ್ಲಿರುವ ಸಮ ಸಂಖ್ಯೆಗಳ ಮೊತ್ತವು ಸಮವಾಗಿಯೇ ಇರುತ್ತದೆ. ಯಾವುದೇ ಬೆಸ 
ಸಂಖ್ಯೆಗಳ ಸಂಗ್ರಹದ ಮೊತ್ತವನ್ನು ಕಂಡುಹಿಡಿಯಲು ಯತ್ನಿಸಿದಾಗ ಈ ಸತ್ಯವು ತಪ್ಪದೆ ಗೋಚರಿಸುತ್ತದೆ. ನಾವು ಇದೇ ಸತ್ಯವನ್ನು 1, 3, 
5 ರ ಮೌಲ್ಯ ಇರುವ ನಾಣ್ಯಗಳಲ್ಲಿ 10 ನಾಣ್ಯಗಳನ್ನು ಆರಿಸಬೇಕಾದ ಸಂದರ್ಭದಲ್ಲಿಯೂ ಬಳಸುತ್ತೇವೆ. ಸಂಖ್ಯೆಗಳು 1, 3 ಮತ್ತು 5 ಬೆಸ 
ಸಂಖ್ಯೆಗಳು ಮತ್ತು10 ಸಮಸಂಖ್ಯೆ ಎಂಬುದನ್ನು ಗಮನಿಸಿ. ಆದ್ದರಿಂದ 10 ನಾಣ್ಯಗಳ ಒಟ್ಟು ಮೌಲ್ಯವು, ಯಾವುದೇ ಕ್ರಮದಲ್ಲಿ ಆಯ್ಕೆ 
ಮಾಡಿದರೂ, ಸಮವೇ ಆಗಿರುತ್ತದೆ. ಆದ್ದರಿಂದ ಈ ಮೂರು ಮುಖಬೆಲೆಯ 10 ನಾಣ್ಯಗಳನ್ನು ಹೇಗೆ ಆರಿಸಿದರೂ ಅದರ ಮೌಲ್ಯ 25 
ಆಗಲು ಸಾಧ್ಯವೇ ಇಲ್ಲ ಎಂಬುದು ಸ್ಥಾಪಿತವಾಗುತ್ತದೆ. 


ಆದರೆ 25 ಎ೦ಬ ಸಂಖ್ಯೆಯನ್ನು ಸಮ ಸಂಖ್ಯೆಗೆ, ಉದಾಹರಣೆಗೆ 30 ಕೈ ಬದಲಿಸಿದರೆ, ದತ್ತ ಮೌಲ್ಯಗಳನ್ನು ಬಳಸಿ ಅದನ್ನು 
ಹೊಂದುವುದು ಸಾಧ್ಯ. 


ಅಥವಾ ಬಳಸಲ್ಪಡುವ ನಾಣ್ಯಗಳ ಸಂಖ್ಯೆಯು ಬೆಸಸಂಖ್ಯೆಗೆ ಬದಲಾಗಬೇಕು, ಉದಾಹರಣೆಗೆ 11. 11 ನಾಣ್ಯಗಳನ್ನು 6, 3 ಮತ್ತು2ರ 
ಮೌಲ್ಯದ ನಾಣ್ಯಗಳಾಗಿ ಬದಲಾಯಿಸಿದಾಗ 6x14 3x3 42 x5 25 ಎಂಬ ಉತ್ತರವು ಲಭಿಸುತ್ತದೆ. 


ಶಿಕ್ಷಕರ ಟಪ್ಪಣಿ: ಇದು ಹೋಲಿಕೆಯ ಲೆಕ್ಕಗಳನ್ನು ಪರಿಹರಿಸುವುದಕ್ಕೆ ಸುಲಭವಾದ ಪ್ರವೇಶವಾಗಿದೆ; ಇದು ವಿದ್ಯಾರ್ಥಿಗಳ ತಾರ್ಕಿಕ 
ಮತ್ತು ಸಂವಹನ ಕೌಶಲಗಳ ವೃದ್ಧಿಗೆ ಸಹಾಯಕವಾಗುತ್ತದೆ. ವಿದ್ಯಾರ್ಥಿಗಳು ತಮ್ಮ ತರ್ಕವನ್ನು ಸಮರ್ಥಿಸಿಕೊಳ್ಳುವುದು ಅವಶ್ಯಕ. ಈ 
ಪ್ರಶ್ನೆಯ ಉತ್ತರಾರ್ಧವನ್ನು ಮುಕ್ತಗೊಳಿಸಿದಾಗ ವಿದ್ಯಾರ್ಥಿಗಳು ವಿವಿಧ ಉತ್ತರಗಳನ್ನು ನೀಡಲು ಅವಕಾಶ ಕಲ್ಪಿತವಾಗುತ್ತದೆ ಹಾಗೂ ಈ 
ಎಲ್ಲ ಉತ್ತರಗಳೂ ಸರಿಯಾಗಿರುವ ಸಾಧ್ಯತೆಯೂ ಇರುತ್ತದೆ. (ಅವರು ಆ ಉತ್ತರಗಳನ್ನು ಸಮರ್ಥಿಸಿಕೊಳ್ಳುವಲ್ಲಿ ಸಫಲರಾಗಬೇಕಷ್ಟೆ). 


ಸಮಸ್ಯೆ V-1-M.2 

17 ಚೆಸ ಸಂಖ್ಯೆಯಾದುದರಿಂದ, ಅದನ್ನು ತಿರುವುಮುರುವು ಮಾಡಿದಾಗ ಮಧ್ಯದ (9ನೆಯ) ಅಂಕಿಯು ತನ್ನ ಸ್ಥಾನವನ್ನು 
ಬದಲಿಸುವುದಿಲ್ಲ. 9ನೆಯ ಅಂಕಿಯು ದಿಗುಣವಾಗುವುದರಿಂದ ಅದು ಸಮ ಸಂಖ್ಯೆ ಯಾಗಿರುತ್ತದೆ. (ಬಲಪಕ್ಕದ ಇನಿಯ ಅಂಕಿಯಿಂದ 
ದಶಕ ತೆಗೆದುಕೊಂಡಿರಬಾರದಷ್ಟೆ). ಅದ್ದರಿಂದ ಉತ್ತರದಲ್ಲಿ ಕನಿಷ್ಠ ಒಂದು ಅಂಕಿಯಾದರೂ ಸಮ ಆಗಿರುತ್ತದೆ. ದಶಕ 
ತೆಗೆದುಕೊಂಡಿದ್ದ ಪಕ್ಷದಲ್ಲಿ ಲೆಕ್ಕದಲ್ಲಿನ ಪ್ರತ ಅಂಕಿಯೂ ಬೆಸ ಸಂಖ್ಯೆ ಎಂದು ಕಲ್ಪಿಸಿಕೊಳ್ಳೋಣ. 8ನೆಯ ಸ್ಥಾನದಿಂದ 9ನೆಯ ದಶಕ 
ಇದೆಯೆಂದರೆ 10ರಿಂದ 11ನೆಯದಕ್ಕೂ ದಶ ಇದ್ದೇ ಇರುತ್ತದೆಂದಾಗುತ್ತದೆ. (ಕೂಡತಕ್ಕ ಅಂಕಿಗಳು ಅವೇ, ಆದರೆ ವಿರುದ್ಧ ಸ್ಪ ಕ್ರಮದಲ್ಲಿ). 
ಮೊತ್ತವು ಬೆಸ ಸಂಖ್ಯೆಯನ್ನು ನೀಡಿದ್ದು ee 1 ಆಗಿರುವುದರಿಂದ, 11ನೆಯ ಸ್ಥಾನದಲ್ಲಿರುವ ಅಂಕಿಗಳು ಒಂದೇ 
ತರಹದ್ದಾಗಿರುತ್ತವೆ. ತತ್ಸಾರಣ 7ನೆಯ ಸ್ಥಾನದಲ್ಲಿಯ ಸಂಖ್ಯೆಗಳೂ ಒಂದೇ ತರಹದ್ದಾಗಿರುತ್ತವೆ ಮತ್ತು 6ನೆಯ ಸ್ಥಾನದಿಂದ 7ನೆಯ 
ಸ್ಥಾನಕ್ಕೆ ದಶಕ ತೆಗೆದುಕೊಳ್ಳಲಾಗಿರುತ್ತದೆ. "ಇದೇ ತರ್ಕವನ್ನು ಮುಂದುವರಿಸಿದಾಗ, ಪ್ರತಿ ಬೆಸ ಸ್ಥಾನದ ಅಂಕಿಗೆ ಸಮ ಸ್ಥಾನದ 
ಅಂಕಿಯಿಂದ ದಶಕ ತೆಗೆದುಕೊಳ್ಳಲಾಗಿರುತ್ತದೆ. ಆದರೆ ಮೊದಲನೆಯ ಸ್ಥಾನದಿಂದ ದಶಕ ತೆಗೆದುಕೊಂಡಿರಲು ಸಾಧ್ಯವಿಲ್ಲ ಆದ್ದರಿಂದ 
1ನೆಯ ಸ್ಥಾನದಲ್ಲಿರುವ ಸಂಖ್ಯೆಯು ಬೆಸ ಸಂಖ್ಯೆಯಾಗಿರಬೇಕೆಂದರೆ 1 ಮತ್ತು 17ನೆಯ ಅಂಕಿಗಳಲ್ಲಿ ಒಂದು ಸಮ, ನಡ ಚೆಸ 
ಆಗಿರಲೇ ಬೇಕಾಗಿರುತ್ತದೆ. ಆದರೆ 17ನೆಯ ಸ್ಥಾನದಲ್ಲಿರುವ ಅಂಕಿಯು 16ನೆಯ ಸ್ಥಾನದ ಅಂಕಿಯಿಂದ ದಶಕ 


ಅಟ್‌ ರೈಟ್‌ ಆ್ಯಂಗಲ್ಫ್‌ | ಸಂಚಿಕೆ 1, ಜನವರಿ 2021 


71 


72 


ತೆಗೆದುಕೊಳ್ಳುವುದರಿಂದ ಆ ಸ್ಥಾನಕ್ಕೆ ವಿರುದ್ಧ ಗುಣದ ಅಂಕಿಯಾಗಿರುತ್ತದೆ ಹಾಗೂ ಈ ಕಾರಣದಿಂದ 17ನೆಯ ಸ್ಥಾನದ ಅಂಕಿಯು ಸಮ 
ಸಂಖ್ಯೆಯಾರುತ್ತದೆ. 


ಅಂಕಿಗಳ ಸಂಖ್ಯೆಯು ಸಮ ಆಗಿರುವಾಗ, ಎಲ್ಲ ಅಂಕಿಗಳು ತಮ್ಮ ಸ್ಥಾನವನ್ನು ಬದಲಾಯಿಸುತ್ತವೆ ಮತ್ತು ಕೂಡಲ್ಪಟ್ಟಿಲ್ಲಿ ಎಲ್ಲ ಅಂಕಿಗಳು 
ಸಮ ಮತ್ತು ಬೆಸ ಸಂಖ್ಯೆಯ ಮೊತ್ತಗಳಾಗಿರುತ್ತವೆ ಹಾಗೂ ಲೆಕ್ಕದಲ್ಲಿನ ಯಾವುದೇ ಅಂಕಿಗಳು ಸಮಸಂಖ್ಯೆಗಳಾಗಿರುವುದಿಲ್ಲ. 


ಉದಾಹರಣೆಗೆ: 18 ಅಂಕಿಗಳುಳ್ಳ ಸಂಖ್ಯೆ 123456789012345678. ಅಥವಾ ಇನ್ನೂ ಸರಳವಾದ: 
121212121212121212 (ಇಲ್ಲಿ “12” ಒಂಬತ್ತು ಬಾರಿ ಪುನರಾವರ್ತಿತವಾಗಿದೆ). 


ಶಿಕ್ಷಕರ ಟಿಪ್ಪಣಿ: ತರ್ಕ ಮತ್ತು ಸಂವಹನಕ್ಕೆ ಮತ್ತೊಂದು ಅವಕಾಶ. ಜೊತೆಗೆ ವಿದ್ಯಾರ್ಥಿಗಳಿಗೆ "ಯಾವಾಗಲೂ, "ಕೆಲವೊಮ್ಮೆ' ಮತ್ತು 
“ಯಾವಾಗಲೂ ಇಲ್ಲ' ಎಂಬ ಪದಗಳನ್ನು ಸೂಕ್ತ ಕ್ರಮದಲ್ಲಿ ಬಳಸಲು ಕಲಿಯುವ ಅವಕಾಶ. ಉದಾಹರಣೆಗೆ ಸಮ ಸಂಖ್ಯೆಯನ್ನು 
ಉತ್ತರವಾಗಿ ನೀಡುವ 18 ಅಂಕಿಗಳ ಸಂಖ್ಯೆಯೊಂದನ್ನು ಹೊಂದುವುದು ಸಾಧ್ಯ. ಎಲ್ಲಕ್ಕಿಂತ ಉತ್ತಮ ಅಂಶವೆಂದರೆ: ವಿದ್ಯಾರ್ಥಿಗಳು 
ಸಮಸ್ಯೆಯನ್ನು ಸರಳೀಕೃತ ಮಟ್ಟಿಕ್ಕೆ ಇಳಿಸಲು ಸಮರ್ಥರಾಗುತ್ತಾರೆ. ದತ್ತ ಮೂಲ ಸಮಸ್ಯೆಯನ್ನು ವಿದ್ಯಾರ್ಥಿಗಳು ಪರಿಹರಿಸುವಲ್ಲಿ 
ಅಸಮರ್ಥರಾದರೆ ಕಡಿಮೆ ಅಂಕಿಗಳ ಸಂಖ್ಯೆಯೊಂದನ್ನು ಬಳಸಿ ಪರಿಹಾರ ಕಂಡುಹಿಡಿಯಲು ಅವರನ್ನು ಪ್ರೇರೇಪಿಸಬೇಕು. ಎಚ್ಚರ: 3 
ಅಂಕಿಗಳ ಸಂಖ್ಯೆಯಾದ 637 ಅನ್ನು ತಿರುವುಮುರುವಾಗಿಸಿ ಕೂಡಿದಾಗ ದೊರಕುವ ಮೊತ್ತ 1373; ಇದರಲ್ಲಿ ಒಂದೂ ಸಮ ಸಂಖ್ಯೆ 
ಇಲ್ಲ. ಇದು ಹೀಗೇಕೆ ಎಂದು ವಿದ್ಯಾರ್ಥಿಗಳು ಕಂಡುಹಿಡಿಯಲು ಪ್ರಯತ್ನಿಸಬಹುದು. 


ಸಮಸ್ಯೆ VI-1-M.3 

ಮತ್ತೊಮ್ಮೆ, ವಿದ್ಯಾರ್ಥಿಗಳು ಕಡಿಮೆ ಸಂಖ್ಯೆಯಲ್ಲಿ ಒಂದುಗಳು ಮತ್ತು ಸೊನ್ನೆಗಳನ್ನು ತೆಗೆದುಕೊಂಡಾಗ ಪರಿಹಾರವು ಸುಲಭವಾಗಿ 
ಪರಿಹರಿಸಲ್ಲಡುತ್ತದೆ. 

ನಮಗೆ ಅಗತ್ಯವಾದ ಫಲಿತಾಂಶವನ್ನು ಪಡೆಯಲು ಸಹಾಯಕವಾದ ಮತ್ತೊಂದು ತಂತ್ರವೆಂದರೆ - ಸಂಖ್ಯೆಯಲ್ಲಿನ ಎಲ್ಲವೂ 
ಒಂದುಗಳೇ ಆಗಿರಬೇಕು ಅಥವಾ ಸೊನ್ನೆಗಳಾಗಿರಬೇಕು. 


ಅವೆಲ್ಲವೂ ಸೊನ್ನೆಗಳೇ ಅಗಿದ್ದರೆ, ಆಗ ಹಿಂದಿನ ಹಂತದಲ್ಲಿ ಯಾವುದೇ ಸಂಖ್ಯೆಯ ಪಕ್ಕದಲ್ಲಿ ಅದೇ ಸಂಖ್ಯೆ ಇರುವುದಿಲ್ಲ ಅಥವಾ 
ಒಂದು ಬಿಟ್ಟು ಒಂದರಂತೆ ಇರುವ ಸಂಖ್ಯೆ ಗಳು ಒಂದೇ ಆಗಿರುತ್ತವೆ. ಅದರ ಹಿಂದಿನ ಹಂತದಲ್ಲೂ ಇದೇ ಸಿತಿ ಕಂಡುಬಂದಿರುತ್ತದೆ - 
ಅಲ್ಲಿಯೂ sod ಅಂಕಿಯು ಪಕ್ಕಪಕ್ಕದಲ್ಲಿರದೆ ಒಂದನ್ನು ಬಿಟ್ಟು ಪುನರಾವರ್ತನೆ ಆಗುತ್ತದೆ. ಎಂದರೆ ಈ: ಪ್ರಕಾರವು ಮೂಲ 
ಜೋಡಣೆಯಲ್ಲಿಯೇ ಇರಬೇಕು; ಆದರೆ ಇದು ಸಾಧ್ಯ ವಿಲ್ಲ; ಏಕೆಂದರೆ ಒಂದುಗಳ ಸಂಖ್ಯೆಯು ಸೊನ್ನೆಗಳ ಸಂಖ್ಯೆಗೆ ಸಮನಾಗಿಲ್ಲ. 


ಅವೆಲ್ಲವೂ ಒಂದು ಆಗಿದ್ದರೆ, ಆಗ ಹಿಂದಿನ ಹಂತದಲ್ಲಿ ಎಲ್ಲ ಸಂಖ್ಯೆಗಳೂ ಒಂದೇ ಆಗಿರುತ್ತವೆ ಮತ್ತು ಸೊನ್ನೆಗಳು ಮತ್ತು ಒಂದುಗಳನ್ನು 
ಬಳೆಸಲಾಗಿರುವುದರಿಂದ ಈ ಕ್ರಮವೂ ಸಾಧ್ಯವಿಲ್ಲ. ಒಂದು 1 ಮತ್ತು ಒಂದು 0 ಯೊಡನೆ ಪ್ರಯತ್ನಿಸಿ. ಇದು ಸಮಸ್ಯೆ ಬಗೆಹರಿಸಲು 
ಪೂರಕವಾಗಿ ಪರಿಹಾರದತ್ತ ಒಯ್ಯುತ್ತದೆ. 

ಎರಡು 1 ಗಳು ಮತ್ತು1 ಸೊನ್ನೆಯನ್ನು ಬಳಸಿದಾಗ ಒಂದು ಅಂಕಿಯ ನಂತರ ಮೊದಲ ಅಂಕಿಯು ಬರುವಂತೆ ಜೋಡಿಸುವುದು 
ಸಾಧ್ಯವಾಗುತ್ತದೆ. ಈ ಕ್ರಮವು 1 ಮತ್ತು0 ಗಳ ಸಂಖ್ಯೆಯು ಅಸಮವಾಗಿದ್ದಾಗ ಮಾತ್ರ ಸಂಭವಿಸುತ್ತದೆ. ಆದ್ದರಿಂದ ಈ ಆಟಿ 
ಅಂತ್ಯವಿಲ್ಲದ ಆಟಿವಾಗಿದೆ. 

ಸಮಸ್ಥೆ ಸ್ಯ ್ಭI- -1-M.4 

ವಿದ್ಯಾರ್ಥಿಗಳು ಆಟಿವಾಡುವಾಗ ಹಲವಾರು ಸಿದ್ದಾಂತಗಳು ಅಂತರ್ಗತವಾಗುತ್ತವೆ. ಭಾಗಾಕಾರದ ನಿಯಮಗಳನ್ನು ಹೃದ್ಧತವಾಗಿ 
ಕಲಿಯುವುದು ಸಾಧ್ಯವಿಲ್ಲ; ಅವುಗಳತ್ತ ಮನೋಪ್ರೇರಣೆಯಿಂದ ತೊಡಗಿಕೊಳ್ಳಬೇಕು ಮತ್ತು ಅವುಗಳನ್ನು ಕ್ಷಿಪ್ರ ವಾದ ವ 
ಪರಿಣಾಮಕಾರಿಯಾದ ಪರಿಶೀಲನೆಗಳಾಗಿ ಬಳಸಿಕೊಳ್ಳಬೇಕು. ಈ ಲೆಕ್ಕದಲ್ಲಿ ತಾರ್ಕಿಕತೆಗೆ ವಿಪುಲವಾದ ಅವಕಾಶವಿದೆ: ಇದರ 


ಪರಿಹಾರವನ್ನು ಎನ್ರಿಜ್‌ ಜಾಲತಾಣದಲ್ಲಿ ನೀಡಲಾಗಿದೆ" ಆದ್ದರಿಂದ ನಾವು ಇಲ್ಲಿ ಬಹಿರಂಗ ಪಡಿಸಲು ಬಯಸುವುದೆಂದರೆ, ಎಲ್ಲ10 
ಅಂಕಿಗಳನ್ನು ಬಳಸಿದಾಗ ದೊರಕಬಹುದಾದ ಏಕೈಕ ಉತ್ತರವೆಂದರೆ 3816547290. 


ಬೋಧನಾಕ್ರಮ: ಈ ಸಮಸ್ಯೆಯನ್ನು ಬಗೆಹರಿಸಲು ಬಳಸಿದ ತಂತ್ರಗಳೆಂದರೆ: 


1. ಸಮಸ್ಯೆಯನ್ನು ಕಡಿಮೆ ಸಂಖ್ಯೆಯ ಸಂದರ್ಭಗಳನ್ನು ತೆಗೆದುಕೊಂಡು ಬಗೆಹರಿಸಲು ಯತ್ನಿಸುವುದು. 
2. ಟ್ರಯಲ್‌ ಹಾಗು ಎರರ್‌ ಕ್ರಮದ ಪ್ರಯೋಜನಗಳನ್ನು ಅರಿಯುವುದು. 


ತ ಸಾಮಾನ್ಯೀಕರಣಗೊಳಿಸಲು ಕಲಿಯುವುದು ಮತ್ತು ಹಾಗೆ ಮಾಡುವಾಗ ಸಂಭವಿಸಬಹುದಾದ ತೊಂದರೆಗಳ ಬಗ್ಗೆ ಅರಿವನ್ನು 
ಹೊಂದಿರುವುದು. 


ಅನುವಾದ : ಎನ್‌. ರಾಮನಾಥ್‌ 


ಆಟ್‌ ರೈಟ್‌ ಆ್ಯಂಗಲ್ಫ್‌ | ಸಂಚಿಕೆ 1, ಜನವರಿ 2021 


